% ನು KN £ 


ಹ 2 
ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ | 1122 
ಸದಸ್ಯರ ಹೆಸರು ಡಾ. ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾ೦ಂಕ' - |21.09.2021 


1 ಉತ್ತರಿಸುವ ಸಚಿವರು ' 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಬಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಪ್ರಶ್ನೆಗಳು ' 


. ಉತ್ತರ 


ದಾಖಲಾದ - ಕೇಸ್‌ 


ಕಲಬುರಗಿ, ಬೀದರ್‌ ಮತ್ತು 
ಯಾದಗಿರಿ ಜಿಲ್ಲೆಯಲ್ಲಿ 
ಇಲ್ಲಿಯವರೆಗೆ ಅಕ್ರಮ 
ಮರಳು ಸಾಗಣೆ ಸಂಬಂಧ 
ಗಳು 
ಎಷ್ಟು: 


ಕಲಬುರಗಿ, ಬೀದರ್‌ ಮತ್ತು ಯಾದಗಿರಿ ಜಿಲ್ಲಾ 
ವ್ಯಾಪ್ಲಿಯಲ್ಲಿ ಕಳೆದ 03 ವರ್ಷಗಳಲ್ಲಿ ಅನಧಿಕೃತ 
ಮರಳು ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನಿನಡಿ 
ಸಂಗ್ರಹಿಸಲಾದ ದಂಡದ ಮೊತ್ತ ಹಾಗೂ 
ದಾಖಲಿಸಲಾದ ಮೊಕದ್ದಮೆಗಳ ವಿವರಗಳನ್ನು 
ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಕಲಬುರಗಿ ಜಿಲ್ಲೆಯಲ್ಲಿ 


ಕಲಬುರಗಿ ಜಿಲ್ಲಾ ಮರಳು ಉಸ್ತುವಾರಿ ಸಮಿತಿಯು 


"ಅಕ್ರಮ ಮರಳು ಸಾಗಣೆ 
ವೇಳೆ ವಶಕ್ಕೆ ಪಡೆದ ಮರಳಿನ 
'ಮೌಲ್ಯ ಏಷ್ಟು: 


ಪ್ರತಿ ಮಟ್ರಿಕ್‌ ಟನ್‌ ಮರಳಿಗೆ ವಿಗದಿಪಡಿಸಿರುವ ರೂ. 
696/- ಗಳ ಮಾರಾಟದ ದರದಂತೆ ಕಳೆದ 0 
ವರ್ಷಗಳಲ್ಲಿ ವಶಕ್ಕೆ ಪಡೆದ 4115.02 ಮೆಟ್ರಿಕ್‌ ಟನ್‌ 
ಮರಳಿನ ಅಂದಾಜು ಮೌಲ್ಯವು ರೂ. 28,64,053.00 
ಆಗುತ್ತದೆ. 


ಅಕ್ರಮ ಮರಳು ದಂಧೆ ತಡೆಗೆ 
ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ? 


ರಾಜ್ಯದಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ 

ಚಟುವಟಿಕೆಗಳನ್ನು ತಡೆಗಟ್ಟಿಲು ಈ ಕಳಕಂಡಂತೆ 

ಕ್ರಮ ವಹಿಸಲಾಗಿರುತ್ತದೆ: | 

* ಅನಧಿಕೃತ ಮರಳು ಗಣಿಗಾರಿಕ, ದಾಸ್ತಾನು, 
ಸಾಗಾಣಿಕೆಯನ್ನು ತಡೆಗಟ್ಟಿಲು ಜಿಲ್ಲಾ ಮಟ್ಟಿದಲ್ಲಿ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮರಳು 


ಸಮಿತಿ ಹಾಗೂ ತಾಲ್ಲೂಕು ಮಟ್ಟದಲ್ಲಿ | 
ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ |. 
ತಾಲ್ಲೂಕು ಮರಳು ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. 


"|e ಮೇಲ್ಕಂಡ ಸಮಿತಿಯಲ್ಲಿ ಕಂದಾಯ, ಪೊಲೀಸ್‌, 


ಅರಣ್ಯ, ಲೋಕೋಪಯೋಗಿ, ಜಿಲ್ಲಾ 
ಪಂಚಾಯತ್‌, ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು 


ಸದಸ್ಯರುಗಳಾಗಿರುತ್ತಾರೆ. 
K . "2 


0 


ಪ 


*° ಸದರಿ ಇಲಾಖೆಗಳ ಅಧಿಕಾರಿಗಳಿಗೆ ಅನಧಿಕೃತ ಮರಳು 
ಗಣಿಗಾರಿಕೆ ಚಟುವಟಿಕೆಗಳನ್ನು ತಡೆಯಲು ಗಣಿ ಮತ್ತು 
ಖನಿಜ(ಅಭಿವೃದ್ದಿ ಮತ್ತು ನಿಯಂತ್ರಣ) ಕಾಯ್ಕೆ, 
1957ರ ಕಲಂ 4(1), 4(1-Aಿ), 21 ಮತ್ತು 22 ರಡಿಯಲ್ಲಿ 
ನಾಗೂ ಕರ್ನಾಟಿಕ ಉಪ ಖನಿಜ (ತಿದ್ದುಪಡಿ) 
ರಿಯಾಯಿತಿ ನಿಯಮಗಳು, 2016ರ ನಿಯಮ 31-್ಣರ 
ಉಪ ಬಿಯಮ 13 ರಡಿ ಸಂಬಂಧಪಟ್ಟ ಪೊಲೀಸ್‌ 
ಠಾಣೆಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ 
ಮೊಕದ್ದಮೆಗಳನ್ನು ದಾಖಲಿಸಲು ಅಧಿಕಾರ 
ಪ್ರತ್ಯಾಯೋಜಿಸ ಲಾಗಿರುತ್ತದೆ. 

° ಅನಧಿಕೃತ ಮರಳು ಗಣಿಗಾರಿಕೆ / ಸಾಗಾಣಿಕೆಯನ್ನು 
ನಿಯಂತಿಸಲಿ. ಜಿಲ್ಲಾ ಮರಳು ಉಸುವಾರಿ 
ಸಮಿತಿಗಳಿಂದ ರಾಜ್ಯದಲ್ಲಿ ಆಯಾಕಟ್ಟಿನ 

. ಪ್ರದೇಶಗಳಲ್ಲಿ ಮರಳು ತನಿಖಾ ಠಾಣೆಗಳನ್ನು ತೆರೆದು 
ಕವರ್ಯ ನಿರ್ವಹಿಸಲಾಗುತ್ತಿದೆ. 

° ಅಲ್ಲದೆ ಆಯಾ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಜಿಲ್ಲಾ ಹಾಗೂ 
ತಾಲ್ಲೂಕು ಮಟ್ಟದ "'ಚಾಲಿತ 'ದೆಳವನ್ನು... 
ರಚಿಸಿಕೊಂಡು ಅನಧಿಕೃತ ಮರಳು ಗಣಿಗಾರಿಕೆ! 
"ಸಾಗಾಣಿಕೆಯನ್ನು .ವಿಯಂತ್ರಿಸಲಾಗುತ್ತಿದೆ. 

-° ದಿನಾ೦ಕ 30.06.2020 ರಂದು ಕರ್ನಾಟಿಕ ಉಪಖವಿಜ 
ರಿಯಾಯಿತಿ ನಿಯಮಗಳು, 19944 ರ ನಿಯಮ 4 ಕೈ 
ತಿದ್ದಪಡಿ ತಂದು, ಅನಧಿಕೃತ ಮರಳು ಹಾಗೂ ಇತರೆ 
ಉಪಖನಿಜಗಳ ಸಾಗಾಣಿಕೆಗೆ ಹೆಚ್ಚಿನ ದಂಡವನ್ನು 
ವಿಧಿಸಲಮ ಅವಕಾಶ ಕಲ್ಪಿಸಲಾಗಿರುತ್ತದೆ. 

«  ಮುಂಡುವರದು, ಅನಧಿಕೃತ ಮರಳು ./ ಇತರೆ 
ಖನಿಜಗಳ ಗಣಿಗಾರಿಕ : ಚಟುವಟಿಕೆಗಳನ್ನು 

. ತಡೆಗಟ್ಟಿಲು ಪ್ರತಿ ಜಿಲ್ಲೆಯಲ್ಲಿ ಖನಿಜ ಸಂರಕ್ಷಣೆ ಪಡೆ 
- ಸ್ಕಾಪಿಸಲು ಕ್ರಮ ವಹಿಸಲಾಗಿದೆ. : 


* ಅದರಂತೆ, ಕಳೆದ ಮೂರು ವರ್ಷಗಳಲ್ಲಿ ಅನಧಿಕೃತ 
ಮರಳು ಗಣಿಗಾರಿಕೆ, ಸಾಗಾಣಿಕೆ ಮತ್ತು. ದಾಸ್ತಾನಿನಡಿ 
ಪತ್ತೆ ಹಚ್ಚಿದ ಪ್ರಕರಣಗಳ ಸಂಖ್ಯೆ, ಸಂಗ್ರಹಿಸಲಾದ 
ದಂಡದ ಮೊತ್ತ ಮತ್ತು "' ದಾಖಲಿಸಲಾದ 
ಮೊಕದ್ದಮೆಗಳ ವಿವರಗಳನ್ನು ಅನುಬಂಧ 2 ರಲ್ಲಿ 
ನೀಡಲಾಗಿದೆ. 


ಸಂಖ್ಯೆ ಸಿಐ 481 ಎ೦ಐಂ೦ಎನ್‌ 2021 


ಸಃ ವೇ 
Ee ಮತ್ತು 
ಎನನ ಟುಕಕ ಪಮಣಣನರಿಕರ 
ಸಬಲೀಕರಣ ಸಚಿವರು. 


ಅನುಬಂಧ. 
ಜಿಲ್ಲಾ ಮರಳು ಸಮಿತಿಯ ವಿವಿಧ ಇಲಾಖೆಗಳಿಂದ ಅನಧಿಕೃತ ಮರಳು ಗಣಿಗಾರಿಕೆ / ಸಾಗಾಣಿಕೆ ತಡೆಗಟ್ಟ ದಂಡ ವಿಧಿಸಿರುವ ಮತ್ತು 
ಮೊಕದ್ದಮೆ pe ವಿವರಗಳು 
2018-49 ರಿಂದ 2020-21 ರ ಅಂತ್ಯದವರೆಗೆ 
* | 1. ಅನಧಿಕೃತ ಮರಳು ಗಣಿಗಾರಿಕೆ 2 ಅನಧಿಕೃತ ಸಾಧಾರಣ ಮರಳು ಸಾಗಾಣಿಕೆ [ 3. ಅನಧಿಕೃತ ಸಾಧಾರಣ ಮರಳು ದಾಸ್ತಾನು 
ದಾಖಲಿಸಿದ ದಾಖಲಿಸಿದ ದಾಖಲಿಸಿದ 
೭ ಮೊಕದ್ದಮೆಗಳ | ವಶಪಡಿಸಿ p ಮೊಕದ್ದಮೆಗಳ ಮೊಕಡ್ಡಮೆಗಳ 
5| ೬s |ಸತೆಹಚ್ಚಿದ | ಎಧಿಸಿರುವ ಸಂಖ್ಯೆ ಕೊಂಡ / | ವಿಧಿಸಿರುವ ಸಂಖ್ಯೆ ಪತ್ತೆ ಹಚ್ಚಿದ | ವಿಧಿಸಿರುವ ಸಂಖ್ಯೆ 
ಸಂ. li ಪ್ರಕರಣಗಳ | ಬಂಡದ ಮೊತ್ತ | ಪತ್ತೆಹಚ್ಚಿದ ದಂಡದ ಮೊತ್ತ ಪ್ರಕರಣಗಳ | ದಂಡದ ಮೊತ್ತ 
ಸಂಖ್ಯೆ |(ರೂ.ಲಕ್ಷಗಳಲ್ಲಿ) ವಾಹನಗಳ | (ರೂ.ಲಕ್ಷಗಳಲ್ಲಿ) | . ಸಂಖ್ಯೆ |(ರೂ.ಲಕ್ಷಗಳಲ್ಲಿ) | 
FIR | PCR/ ಸಂಖೆ, FIR | PCR/ FIR | PCR/ 
No. |CC No. No. | CC al | No. [CC No 
t 2 3 5 6 7 7 8 10 | 11 12 13 15 16 17 
| 2018-19 
1 [ಕಲಬುರಗಿ 2 3.00 | } ] 0 296 | 85.00 129] 3 | 7 129.04 |72| 4 
2 |ದೀದರ್‌ 12 L 4.00 | 0 9 51 | 13 0 4 4 10.00 {0| 26 
4 
3 ಯಾದಗಿರಿ 0 0.00 0 0 231 0.36 25| 0 sh 0 0.00 | 0 0 
2019-20 
T T ™T 7 T 7 7 HE 2; TT 
I eeton 0 0.00 0 0 249 835 1235, 2 30 4.82 20 1 
| Ai 
2 |ಬೀದರ್‌ 16 3.59 0 0 82 19.95 0 0 | 1 0.55 0 0 
3 |ಯಾದಗಿರಿ 0 0.00 0/|-0 152 Iso |6| 0.1 0 00°: |0| 0 
1021-22 
1.-|ಕಲಬುರಗಿ 3 | 5.90 | 0 0 | 188 | 23.19 [143] v 46 775 |4| 0: 
\ ನ I 
2 ಬೀದರ 0 900 |0 | 0 62 | 211 |9| 9 0 00 lo} 0 
ಸ T 
3 ಲದಗಿರಿ: | 4 00 }o| 0 | 19 | 108| 0 3 000 }3} 0 


Depuiy B Directo? (iin. Admn) 
Rept, of 


ಅನುಬಂಧ-2 


ಕಳೆದ 3 ವರ್ಷಗಳಲ್ಲಿ ಅನಧಿಕೃತ ಮರಳು ಚಟುವಟಿಕೆ ವಿರುದ್ಧ ವಿಧಿಸಿದ ದಂಡ ಮತ್ತು ದಾಖಲಿಸಿರುವ 
ಮೊಕದ್ದಮೆಗಳ ವಿವರ | 


2018-19 


ಪ್ರಕರಣಗಳ ವಿವರ 


T 


ಪ್ರಕರಣಗಳ ಸಂಖ್ಯೆ 


ದಂಡ (ರೂ. ಲಕ್ಷಗಳಲ್ಲಿ) 


ದಾಖಲಿಸಿದ ಎಫ್‌.ಐ.ಆರ್‌. 


— 
ಅನಧಿಕೃತ ಮರಳು ಗಣಿಗಾರಿಕೆ 


i 191 54.62 106 
I 2 [ಅನಧಿಕೃತ ಮರಳು ಸಾಗಾಣಿಕೆ 3361 375.57 2584 
: 3 |ಅನಧಿಕೃತ ಮರಳು ದಾಸಾನು | 284 479.29 176 
4 [ಶಲ್‌ ಮರಳು 33 - 0.90 27 
ಒಟ್ಟು 3869 910.38 2893 
2019-20 
ಕ್ರ. ಸಂ. ಪ್ರಕರಣಗಳ ವಿವರ ಪ್ರಕರಣಗಳ ಸಂಖ್ಲೆ | ದಂಡ (ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌. 
3% ಲ ಲ FY pad 
I ಅನಧಿಕೃತ ಮರಳು ಗಣಿಗಾರಿಕೆ 240 128.8] 106 
2 ಅನಧಿಕೃತ ಮರಳು ಸಾಗಾಣಿಕೆ 2616 2711.01 1866 
3 |ಅನಧಿಕೃತ ಮರಳು ದಾಸ್ತಾನು 27 52.75 113 
| 4 ಪಿಲರ್‌ ಮರಳು 6 0.00 5 
ಒಟ್ಟು 3193 452.57 2090 
2020-2i 
ಕ್ರಸಂ. ಪ್ರಕರಣಗಳ ವಿವರ 1 ಪ್ರಕರಣಗಳ ಸಂಖ್ಯೆ ದಂಡ (ರೂ. ಲಕ್ಷಗಳಲ್ಲಿ) | ದಾಖಲಿಸಿದ ಎಫ್‌.ಐ.ಆರ್‌ 
1 |ಅಸಧಿಕೃತ ಮರಳು ಗಣಿಗಾರಿಕೆ . | 293 82.55 72 
2 [ಅನಧಿಕೃತ ಮರಳು ಸಾಗಾಣಿಕೆ 2866 506.41 929 
3 ಅನಧಿಕೃತ ಮರಳು ದಾಸ್ತಾನು 287 135.85 127 
4 ಪಿಲರ್‌ ಮರಳು 5 0.00 5 
ಒಟ್ಟು 3451 724.81 133 


CL-1489-MMN-A0a! 


Jee — 


Deputy Director (Min, Admn) 
Dept. of Mines & Geology 
Bangalors-560001 


